ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸಂಖ್ಯೆ: ೨946(1327) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಅರವಿಂದ ಕುಮಾರ್‌ ಅರಳಿ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 
ಉತ್ತರಿಸುವ ಸಚಿವರು: ಮಾನ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ವಿಷಯ: ಬೀದರ್‌ ಜಿಲ್ಲೆಯ ಅರಣ್ಯ ಪ್ರದೇಶದ ಅಭಿವೃದ್ಧಿ ಬಗ್ಗೆ 
(ಅ) 2018-19 ರಿಂದ 2020-21ರವರೆಗೆ ಜಿಲ್ಲೆಯಲ್ಲಿ 45 ಸಾವಿರದ 616 ಹೆಕ್ಟೇರ್‌ ಅರಣ್ಯ 


ಪ್ರದೇಶವಿದ್ದ ಈ ಅರಣ್ಯ ಪ್ರದೇಶ ಅಭಿವೃದ್ಧಿಪಡಿಸಲು ಎಷ್ಟು ಅನುದಾನ ಬಿಡುಗಡೆ 
ಮಾಡಲಾಗಿದೆ; (ತಾಲ್ಲೂಕುವಾರು ಮಾಯಿತಿ ನೀಡುವುದು) 


(ಆ) ನೆಡುತೋಪು ನಿರ್ಮಾಣ ಮತ್ತು ನಿರ್ವಹಣೆಗಾಗಿ ಬೀದರ್‌ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆ 
ವತಿಯಿಂದ ಬಿಡುಗಡೆಯಾದ ಅನುದಾನ ಎಷ್ಟು; (ತಾಲ್ಲೂಕುವಾರು ವಿವರ ನೀಡುವುದು) 


(ಇ) ಬೀದರ್‌ ನಗರದ ಸುತ್ತಮುತ್ತ ಎಷ್ಟು ಎಕರೆ ಜಮೀನು ಇದೆ; ಸರ್ವೆ ಸಂಖ್ಯೆಯೊಂದಿಗೆ 
ಎವಿಸೀರ್ಣ ಹಾಗೂ ಹಾಲಿ ಪರಿಸ್ಥಿತಿಯ ವಿವರವಾದ ಮಾಹಿತಿ ನೀಡುವುದು; 


(ಈ) ಅದರಲ್ಲಿ ಎಷ್ಟು ಎಕರೆ ಜಮೀನು ಒತ್ತುವರಿಯಾಗಿದೆ; ಒತ್ತುವರಿಯಾದ ಜಮೀನಿನ ಬಗ್ಗೆ 
ತೆಗೆದುಕೊಂಡ ಕ್ರಮ ಹಾಗೂ ಅದರ ಸರೆ ಸಂಖ್ಯೆ ಹಾಗೂ ವಿಸ್ನರ್ಣದೊಂದಿಗೆ 
ಸಂಪೂರ್ಣವಾದ ಮಾಹಿತಿ ನೀಡುವುದು; 


(ಉ) 2018-19 ಹಾಗೂ 2020-21ನೇ ಸಾಲಿನವರೆಗೆ ಯಾವ ಯಾವ ಯೋಜನೆಗಳಿಗೆ ಎಷ್ಟೆಷ್ಟು 
ಅನುದಾನ ಬಂದಿದೆ; ಅಭಿವೃದ್ಧಿಗಾಗಿ ಬಂದಿರುವ ಅನುದಾನ ಎಷ್ಟು; ಖರ್ಚಾದ 
ಅನುದಾನವೆಷ್ಟು? (ಸಂಪೂರ್ಣ ಮಾಹಿತಿ ನೀಡುವುದು) 


